ಕರ್ನಾಟಿಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಫ್ರಶ್ನೆ ಸಂಖ್ಯೆ 39 

ಸದಸ್ಯರ ಹೆಸರು ಶ್ರೀ ಎನ್‌.ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳೀಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 21-09-2020 

ಉತ್ತರಿಸಬೇಕಾದ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಪ್ರೆ 


ಅ) ರಾಜ್ಯ ಸರ್ಕಾರವು ಹೊಸ ಶಿಕ್ಷಣ ನೀತಿಯನ್ನು 


(NEP) ಯಾವಾಗ ಅಳವಡಿಸಿಕೊಳ್ಳಲಾಗುವುದು; 
ಹಾಗಿದ್ದಲ್ಲಿ ಕೈಗೊಂಡ ಕ್ರಮಗಳೇನು; 


ಶಿಕ್ಷಣ ಮಂತ್ರಾಲಯ, ನವದೆಹಲಿ ಇವರು ರೂಪಿಸಿರುವ ಕೇಂದ್ರ 
ರಾಷ್ಟೀಯ ಶಿಕ್ಷ ನೀತಿ 2020ರ ಕಾಲಸೂಚೆಯಂತೆ 
ಅನುಷ್ಠಾನಕ್ಕೆಗೊಳ್ಳಲು ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. 


Kena) 


ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಾಡಿರುವ ಶಿಫಾರಸ್ಸುಗಳನ್ನು ಮತ್ತು 
ಪ್ರಸ್ತುತ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿರುವ ಶಿಕ್ಷಣ ಕ್ರಮವನ್ನು 
ಅಧ್ಯಯನ ನಡೆಸಲಾಗುತ್ತಿದೆ. ಅಗತ್ಯವಿರುವ ಬದಲಾವಣೆಗಳು ಮತ್ತು 
ವಿವಿಧ ಇಲಾಖೆಗಳೊಂದಿಗೆ ಮಾಡಿಕೊಳ್ಳಬೇಕಾದ ಹೊಂದಾಣಿಕೆಗಳ 


ಬಗ್ಗೆ ಪರಿಶೀಲಿಸಲಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ 
ವಹಿಸಲಾಗುವುದು. 
ಆ) ಈ ಹೊಸ ಶಿಕ್ಷಣ ನೀತಿಯಿಂದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 
ಪ್ರಾಥಮಿಕ ಹಾಗೂ ಪೌಢ ಶಿಕ್ಷಣದ ಪಠ್ಯಕ್ರಮಗಳಲ್ಲಿ ಬದಲಾವಣೆಯಾಗುವುದು. 
ಪಠ್ಯಕ್ರಮಗಳಲ್ಲಿ ಬದಲಾವಣೆಯಾಗುವುದೆ; ವಿದ್ಯಾರ್ಥಿಗಳಿಗೆ ಜ್ಞಾನರ್ಜಾನೆ, ಅನ್ನೇಷಣೆ, ಅನುಭವ, ಮೌಲ್ಯಮಾಪನ 
[x 

ಹಾಗಿದ್ದಲ್ಲಿ, ವಿದ್ಯಾರ್ಥಿಗಳಿಗೆ ಹೊಸ ಆಧಾರದಲ್ಲಿ ಗುಣಮಟ್ಟಿದ ಶಿಕ್ಷಣ ನೀಡಲು ಕ್ರಮ ವಹಿಸಲಾಗುವುದು. 
ಪಠ್ಯಕ್ರಮಗಳ ಬಣ್ಣಿ ಕೈಗೊಂಡಿರುವ | ರಾಷ್ಟೀಯ ಶಿಕ್ಷಣ ನೀತಿಯನ್ನಯ ರಾಷ್ಟ್ರಿಯ ಪಠ್ಯಕ್ರಮ ಚೌಕಟ್ಟು 
ಕಮಗಳೇನು: $ ಪ್ರಕಟಿಣೆಯಾದ ನಂತರ ರಾಜ್ಯ ಪಠ್ಯಕ್ರಮ ಚೌಕಟ್ಟು ಅನ್ನು ರಚಿಸಿ 
ನ ; ನಂತರ ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳಲು ಕ್ರಮ ವಹಿಸಲಾಗುವುದು. 
ಇ) ಹೊಸ ಶಿಕ್ಷಾ ನೀತಿಯ ವಪಠೃಕಮ| ಧ್ಯಾಷ್ಟೀಯ ಶಿಕ್ಷಾ ನೀತಿಯನ್ನಯ ಹೊಸ ಪಶ್ಯಕ್ರಮವನ್ನು 
ಅನುಸರಿಸಲು ಪ್ರಾಥಮಿಕ ಹಾಗೂ ಪ್ರೌಢ ಶಾಲಾ | ಅಳವಡಿಸಿಕೊಳ್ಳಲು ಕ್ರಮ ವಹಿಸಲಾಗುವುದು. ನಂತರ ಈ ಬಗ್ಗೆ 


ಶಿಕ್ಷಕರಿಗೆ ತರಬೇತಿ ನೀಡಲಾಗುವುದ; (ವಿವರ 
ನೀಡುವುದು) 


ಶಿಕ್ಷಕರಿಗೆ ತರಬೇತಿ ನೀಡಲಾಗುವುದು. 


ಈ) ಕೋವಿಡ್‌-19 ಪೆಂಡಮಿಕ್‌ನಿಂದಾಗಿ ಖಾಸಗಿ 
ಶಾಲೆಗಳು ಅಧಿಕ ಶುಲ್ಕವನ್ನು ಭರಿಸುವಂತೆ 
ಪೋಷಕರ ಮತ್ತು ವಿದ್ಯಾರ್ಥಿಗಳ ಮೇಲೆ ಒತ್ತಡ 
ಹೇರುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ, ಇದಕ್ಕೆ ಕಡಿವಾಣ 
ಹಾಕಲು ಸರ್ಕಾರ ಕೈಗೊಂಡ ಕ್ರಮಗಳೇನು; (ವಿವರ 
ನೀಡುವುದು) 


| 


ಗಮನಕ್ಕೆ ಬಂದಿದೆ. 


ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಸರ್ಕಾರದ ಸುತ್ತೋಲೆ 
ಸಂಖ್ಯೆ:ಇಡಿ.76.ಪಿಜಿಸಿ.2020, ದಿನಾಂಕ:19-6-2020ರ ಸುತ್ತೋಲೆಯಲ್ಲಿ 
ಎಲ್ಲಾ ಅನುದಾನರಹಿತ ಶಾಲೆಗಳು 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ 
ಯಾವುದೇ ಬೋಧನಾ ಶುಲ್ಕವನ್ನು ಹೆಚ್ಚಿಸಬಾರದೆಂದು ಸೂಚಿಸಿದೆ. 
ಒಂದು ವೇಳೆ ಶಾಲಾ ಆಡಳಿತ ಮಂಡಳಿಯವರು, 2019-20ನೇ 
ಶೈಕ್ಷಣಿಕ ಸಾಲಿಗಿಂತ ಹೆಚ್ಚನ ಬೋಧನಾ ಶುಲ್ಕವನ್ನು ಸಂದ್ರಹಿಸಿದ ಬಗ್ಗೆ 
ದೂರುಗಳು ಬಂದಲ್ಲಿ ಕರ್ನಾಟಿಕ ಶಿಕ್ಷಣ ಕಾಯ್ದೆ-!983ರ ಸೆಕ್ಷನ್‌- 


124(ಎ]ರನ್ತಯ ಕ್ರಮ ಜರುಗಿಸಲಾಗುವುದೆಂದು ಸೂಚಿಸಲಾಗಿದೆ. 


ಖಾಸಗಿ ಶಾಲೆಗಳು ನಡೆಸುವ ಯಾವುದೇ ಆನ್‌ ಲೈನ್‌ ಬೋಧನೆಗೆ | 
ಹೆಚ್ಚುವರಿ ಶುಲ್ಕ ವಿಧಿಸದಂತೆ ಆದೇಶಿಸಲಾಗಿದೆ. 


ಮಾನ್ಯ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
ಇವರ ಸುತ್ತೋಲೆ ಸಂಖ್ಯೆಸಿ7(2):ಪ್ರಾಶಿ;ಪುಲ್ಧ :30:2020:21, |- 
ದಿನಾಂಕ05-09-2020ರಂತೆ ಕ್ರಮ ಜರುಗಿಸಲಾಗುತ್ತಿದೆ. (ಪ್ರತಿ 
ಲಗತ್ತಿಸಿದೆ) 


ಪದವಿಪೂರ್ವ ಶಿಕ್ಷಣ ಇಲಾಖೆಯಲ್ಲಿ 
04/ಶು.ಪ/2019-20ರ ಸುತ್ತೋಲೆಯಲ್ಲಿ 2020-21ನೇ ಸಾಲಿಗೆ 
ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಯವರು ಯಾವುದೇ 
ಶುಲ್ಕವನ್ನು ಹೆಚ್ಚಿಸದಿರಲು ಸೂಚಿಸಲಾಗಿದೆ. (ಪ್ರತಿ ಲಗತ್ತಿಸಿದೆ) 


ಪಪೂಶಿ/ಶೈಶಾ- 


ಉ) ಸರ್ಕಾರಿ ಪೌಢ ಶಾಲಾ 
ಮುಖ್ಯೋಪಾಧ್ಯಾಯರುಗಳು 20 ವರ್ಷ ಸೇವೆ 
ಸಲ್ಲಿಸಿದ್ದರೂ ಸಹ ಮುಂಬಡ್ತಿಯಿಂದ 


ವಂಚಿತರಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ ಮುಂಬಡ್ತಿ 
ನೀಡಲಾಗುವುದೆ? 


ಹೌದು. 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗ್ರೂಪ್‌ ಬಿ ವೃಂದದ ಸರ್ಕಾರಿ 
ಪ್ರೌಢ ಶಾಲಾ ಮುಖ್ಯ ಶಿಕ್ಷಕರು/ತತ್ಳಮಾನ ವೃಂದದ ಅಧಿಕಾರಿಗಳಿಗೆ 
ಹಾಗೂ ಗ್ರೂಪ್‌ ಎ ಕಿರಿಯ ಶ್ರೇಣಿ ಶಿಕ್ಷಣಾಧಿಕಾರಿ/ತತ್ತಮಾನ 
ವೃಂದದಲ್ಲಿ ಕರ್ನಾಟಿಕ ನಾಗರೀಕ ಸೇವಾ ನಿಯಮಗಳು, 1958ರ 
ನಿಯಮ-32ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಒಟ್ಟು 106 ಅಧಿಕಾರಿಗಳಿಗೆ ಶಿಕ್ಷಣಾಧಿಕಾರಿ 
ಹಾಗೂ ತತ್ನಮಾನ ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 


ಮುಂದುವರೆದು, ಗ್ರೂಪ್‌ ಬಿ ವೃಂದದ ಸರ್ಕಾರಿ ಪ್ರೌಢ ಶಾಲಾ 

ಮುಖ್ಯ ಶಿಕ್ಷಕರು/ತತ್ತಮಾನ ವೃಂದದ 111 ಅಧಿಕಾರಿಗಳನ್ನು 
ಗ್ರೂಪ್‌ ಎ ಕಿರಿಯ ಶ್ರೇಣಿಯ ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ 
ವೃಂದದಲ್ಲಿ ಕರ್ನಾಟಿಕ ನಾಗರೀಕ ಸೇವಾ ನಿಯಮಗಳು, 1958ರ 
ನಿಯಮ-32ರಡಿಯಲ್ಲಿ ಸ್ಥತಂತ್ರ ಪ್ರಭಾರದಲ್ಲಿರಿಸಲು ಇಲಾಖಾ 
ಮುಂಬಡ್ತಿ ಸಮಿತಿಯು ತೀರ್ಮಾನಿಸಿದ್ದು, ಅದರಂತೆ, ಅರ್ಹ 
ಅಧಿಕಾರಿಗಳಿಗೆ ಕೌನ್ಸಲಿಂಗ್‌ ಮೂಲಕ ಹುದ್ದೆಯನ್ನು ಆಯ್ಕೆ 
ಮಾಡಿಕೊಳ್ಳಲು ಅನುವಾಗುವಂತೆ ಕೌನ್ಸಲಿಂಗ್‌ ನಡೆಸಲು 
ಕಮವಹಿಸಲಾಗುತ್ತಿದೆ. 


ಇಡಿ 110 ಪಿಜಿಸಿ 2020 


ಕರ್ನಾಟಕ th ಸರ್ಕಾರ 


ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಆಯುಕ್ತರ ಕಛೇರಿ. ಹೊಸ ಸಾರ್ವಜನಿಕ ಕಛೇರಿಗಳು, ನೃಪತುಂಗ ರಸ್ತೆ, ಬೆಂಗಳೂರು-560001 


ಸಂಖ್ಯೆ : ಸಿ7(2):ಪ್ರಾಶಿ.ಅ:ಶುಲ್ಕ:30:2020-21 ದಿನಾಂಕ : 05.09.2020 
-: ಸುತ್ತೋಲೆ :- 


ವಿಷಯ : ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ 2020-21ನೇ 
ಸಾಲಿನಲ್ಲಿ ದಾಖಲಾತಿ ಹಾಗೂ ಶುಲ್ಕ ಪಡೆಯುವ ಕುರಿತು. 
ಉಲ್ಲೇಖ : 1) ಆಯುಕ್ತರು. ಸಾ.ಶಿ.ಇಲಾಖೆ, ಬೆಂಗಳೂರು, ಇವರ ಸುತ್ತೋಲೆ 
ಸಂಖ್ಯೆ : ಸಹನಿಶಾಶಿ:ಆಶಾ:ಕ.ವೈ.ಕು.ಜಾ.ಸು:32544:ಇ.ವ.2020, 
ದಿನಾಂಕ : 13.03.2020. 
2) ಆಯುಕ್ತರು. ಸಾ.ಶಿ.ಇಲಾಖೆ, ಬೆಂಗಳೂರು, ಇವರ ಸುತ್ತೋಲೆ 
ಸಂಖ್ಯೆ § ಸಹನಿಶಾಶಿ:ಆಶಾ:ಕ.ವೈ.ಕು.ಜಾ.ಸು:32544:ಇ.ವಿ.2020. 
ದಿನಾಂಕ : 24.03.2020. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಉಲ್ಲೇಖ (ರ 
ಸುತ್ತೋಲೆಯಂತೆ ರಾಜ್ಯದ ಎಲ್ಲಾ ಶಾಲೆಗಳಿಗೆ ದಿನಾಂಕ ; 14.03.2020 ರಿಂದ ರಜೆಯನ್ನು 
ಘೋಷಿಸಲಾಗಿರುತ್ತದೆ. 


2020-21ನೇ ಶೈಕ್ಷಣಿಕ ವರ್ಷವು ದಿನಾಂಕ : 0೦6.2020 ರಿಂದ ಪ್ರಾರಂಭವಾಗಬೇಕಿತ್ತು. ಆದರೆ. 
ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಶಾಲಾ ಕಾಲೇಜುಗಳನ್ನು ನಿಗದಿತ 
ಸಮಯದಲ್ಲಿ ಪುನರಾರಂಭಿಸಲು ಸಾಧ್ಯವಾಗಿರುವುದಿಲ್ಲ. 

ಉಲ್ಲೇಖ (2) ರ ಸುತ್ತೋಲೆಯಂತೆ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ 2020-21ನೇ ಶೈಕ್ಷಣಿಕ ವರ್ಷದ 
ದಾಖಲಾತಿ ಪ್ರಕ್ರಿಯೆಯನ್ನು ಸರ್ಕಾರದ ಮುಂದಿನ ಆದೇಶದರೆಗೆ ಮುಂದೂಡಲು ಸೂಚಿಸಲಾಗಿತ್ತು. 


ದಿನಾಂಕ : 14032020 ರಿಂದ ಶಾಲೆಗಳಿಗೆ ರಜೆಯನ್ನು ಘೋಷಿಸಿದ್ದರಿಂದ ವಿದ್ಯಾರ್ಥಿಗಳು 
ಸುಮಾರು 5 ತಿಂಗಳುಗಳಿಗೂ "ಹೆಚ್ಚಿನ ಕಾಲ ಶೈಕ್ಷಣಿಕ ಚಟುವಟಿಕೆಗಳಿಂದ ದೂರವಾಗಿದ್ದಾರೆ. ಅಲ್ಲದೇ 
ಕೋವಿಡ್‌-!9 ಹಿನ್ನೆಲೆಯಲ್ಲಿ ಭೌತಿಕ ಶಾಲೆಗಳ ಪನರಾರಂಭದ ಕುರಿತು ಅನಿಶ್ಚಿತತೆ 
ಮುಂದುವರೆದಿರುವುದರಿಂದ. ಮಕ್ಕಳನ್ನು ಪರ್ಯಾಯ ಮಾರ್ಗವಾಗಿ ಸಂಪರ್ಕಿಸಿ ಶೈಕ್ಷಣಿಕ 
ಚಟುವಟಿಕೆಗಳಲ್ಲಿ ತೊಡಗಿಸದೇ ಇದ್ದಲ್ಲಿ ಅಪರು ಕಲಿಕೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವ ಸಂಭವವಿರುತ್ತದೆ. 


Scanned with CamScanner 


wuiNaley mow ಮಕ್ಕಳು ಶಾಲಿಯು ಪಾರಂಛವಾದ ನಂತರವೂ ಸಹ ಶಾಲೆಯಿಂದ 
MULAN ಸಾಧಿಸ ಇರುತ್ತದೆ. ಬಾಲಕಾರ್ಮಿಕ ಪದ್ಧತಿ ಮತ್ತು ಬಾಲ್ಕವಿವಾಹದಂತೆ ಪಿಡುಗುಗಳಿಗೆ 
ಖುಣ್ಣಾಗಿವ ಆಖಾಯವಿರುತದೆ. ಆದ್ದರಿಂದ, ಶಾಲೆಗಳು ಭೌತಿಕವಾಗಿ ಪ್ರಾರಂಭವಾಗುವವರೆಗೆ ಮಕ್ಕಳನ್ನು 
ಬ್ರ ಪಾಯ ಮಾರ್ಗಗಳ ಮೂಲಕ ಸಂಪರ್ಕಿಸಿ ಅವರ ಮನೋಸ್ಕ್ಯೈರ್ಯವನ್ನು ಹೆಚ್ಚಿಸುವ ಹಾಗೂ 
ನಿರಲಆಟ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದು ಅವಶ್ಯಕವಾಗಿದೆ. 


ಆ ನಿಟ್ಟಿನಲ್ಲಿ ಪ್ರಥಮ ಹಂತವಾಗಿ ಎಲ್ಲಾ ವಿದ್ಯಾರ್ಥಿಗಳು ಸರ್ಕಾರಿ, ಅನುದಾನಿತ ಅಥವಾ ಮಾನ್ಯತೆ 
ಪಡೆದ ಬನುಟಾನರಓತ ಶಾಲೆಯಲ್ಲಿ ದಾಖಲಾಗಿರುವುದನ್ನು ಖಚಿತಪಡಿಸಬೇಕಾಗಿದೆ. ಆದ್ದರಿಂದ 2020- 


21ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯನ್ನು ದಿನಾಂಕ : 30.09.2020ರೊಳಗೆ ಪೂರ್ಣಗೊಳಿಸಲು 
ಎಲ್ಲಾ ಲಾಲೆಗಳಿಗೆ ಹಾಗೂ ಹೋಷಕರಿಗೆ ತಿಳಿಸಲಾಗಿದೆ. 


ಖಾಸಗಿ ಅನುದಾನ ರಹಿತ ಶಾಲೆಗಳು ಮೊದಲನೇ ಕಂತಿನ ಅಧಿಕೃತ ಶುಲ್ಕವನ್ನು ಮಾತ್ರ 


ಹೋಷಕರಿಲಂದ ಪಡೆಯಲು ಅನುಮತಿ ನೀಡಲಾಗಿದೆ. ಆದರೆ, ಯಾವುದೇ ಕಾರಣಕ್ಕೂ ಕಳೆದ ವರ್ಷ 


ಪಣೆದ ರುಲ್ಕಕ್ಕಿಂತ ಪಸ್ತುಶ ವರ್ಷದ ಶುಲ್ಕವನ್ನು ಹೆಚ್ಚಿಸದಂತೆ ಸೂಚಿಸಿದೆ. ಕೋವಿಡ್‌-19 ಹಿನ್ನೆಲೆಯಲ್ಲಿ 
ಖೋಷಗರು ಆರ್ಥಿಕ ಸಂಕಷ್ಟದಲ್ಲಿರುವುದರಿಂದ ಪುಸ್ತುಕ ವರ್ಷದ ಶುಲ್ಕವನ್ನು ಹಿಂದಿನ ಸಾಲಿನ ಶುಲ್ಕಕ್ಕಿಂತ 
ಕಡಿಮೆ ಮಾಡಲು ಆಡಳಿತ ಮಂಡಳಿಗಳು ಮುಕ್ತವಾಗಿರುತ್ತವೆ. 


ಶಾಲೆ ಹಾಗೂ ರಿಕ್ಷಕರು ಮಕ್ಕಳೊಂದಿಗೆ ಸಂಪರ್ಕ ಸಾಧಿಸಿ ಅವರ ಮನೋಸ್ಕೈರ್ಯವನ್ನು ಹೆಚ್ಚಿಸುವ 
ಹಾಗೂ ನರಂತರ ಕಲಿಕೆಯನ್ನು ಮುಂದುವರೆಸುವುದಳ್ಕಾಗಿ ರಾಜ್ಯ ಸರ್ಕಾರವು “ವಿದ್ಯಾಗಮ' ಕಲಿಕಾ 
ಯೋಜನೆಯನ್ನು ಹೊರ ಶಂದಿರುತ್ತದೆ. 'ಸಂವೇದನಾ' ಕಾರ್ಯಕ್ರಮದಲ್ಲಿ ದೂರದರ್ಶನದ ಮುಖಾಂತರ 
ಬೋಧನೆಯನ್ನು ಮುಂದುವರೆಸಲಾಗಿರುತ್ತದೆ. ಖಾಸಗಿ ಅನುದಾನ ರಹಿತ ಶಾಲೆಗಳು ಸಹ ತಮ್ಮ ಶಾಲೆಯಲ್ಲಿ 
ದಾಖಲಾಗುವ ಮಕ್ಕಳ ನಿರಂತರ ಕಲಿಕೆಯನ್ನು ಮುಂದುವರೆಸಲು "ಏದ್ಯಾಗಮ' ಹಾಗೂ 'ಸಂವೇದನಾ' 
ಗೀರ್ಯ ಕಮಗಿಳ್ಗು ಇ ನುಖಾನಗೊಳಿಸಲು ಆಥವಾ ತಮ್ಮದೇ ಅದ ಪರ್ಯಾಯ ಕಾರ್ಯಕ್ರಮವನ್ನು 
ರೂಪಿಸಿಕೊಳ್ಳಲು ಸೂಬಿಸಿದೆ, ಪರ್ಯಾಯ ಕಾರ್ಯಕ್ರಮಕ್ಕಿ ವಿದ್ಯಾರ್ಥಿ / ಮೋಷಕರುಗಳಿಂದ ಯಾವುದೇ 
ಹೆಚ್ಚುವರಿ ಶುಲ್ಕವನ್ನು ಪಡೆಯುವಂತಿಲ್ಲ. ಎಲ್ಲಾ ಶಾಲೆಗಳು ಇಲಾಖೆಯು ನಿಗದಿಪಡಿಸಿರುವ ಶೈಕ್ಷಣಿಕ 


ಸೀಲ ಇಹಗಯನ್ನು ತಪುದೇ ಅನುಷ್ಠಾನ ಮಾಡಲು ಕಮ ಕೈಗೊಳ್ಳುವುದು. 


hd” 


Scanned with CamScanner 


ಕರ್ನಾಟಕ ಸರ್ಕಾರ 
ನಿರ್ದೇಶಕರಕಛೇರಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸಂಪಿಗೆ ರಸ್ತೆ, 18ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 


E-mail:commissioner.pue@gmail.com. * Ph. No.23361857, 23361858* Fax-23361852 


ಸಂಖ್ಯೆಃ ಪೂತನಿ ದಿನಾಂಕ: 30-04-2020 


ಸುತೋಲೆ 


pe) 


ವಿಷಯ: 2019-20ನೇ ಸಾಲಿನ ಪ್ರಥಮ ಪಿ.ಯು.ವಾರ್ಷಿಕ ಪರೀಕ್ಷೆಯ ಪಲಿತಾಂಶವನ್ನು ಪ್ರಕಟಿಸುವ ಬಗ್ಗೆ 


ಕರೋನ ಲಾಕ್‌ ಡೌನ್‌ ಹಿನ್ನಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ 
ತಮ್ಮನ್ನು ತೊಡಗಿಸಿಕೊಳ್ಳದ ಕಾರಣ ಅವರನ್ನು ಮುಂದಿನ ತರಗತಿಯ ಪಠ್ಯ ವಿಷಯಗಳ ಬಗ್ಗೆ ಗಮನಹರಿಸಲು 
ಅನುಕೂಲವಾಗುವಂತೆ, 2019-20 ನೇ ಸಾಲಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಯ 
ಪಲಿತಾಂಶವನ್ನು ದಿನಾಂಕ 05-05-2020 ರಂದು ಪ್ರಕಟಿಸಲು ತಿಳಿಸಿದೆ. 


ಆದರೆ, ಕಾಲೇಜಿನ ಪಲಿತಾಂಶವನ್ನು ಯಾವುದೇ ಕಾರಣಕ್ಕೂ ಸೂಚನಾ ಪಲಕದಲ್ಲಿ ಪ್ರಕಟಿಸಬಾರದು 
ಪಲಿತಾಶವನ್ನು ಪಡೆಯಲು ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಾಲೇಜಿಗೆ ಗುಂಪು ಗುಂಪಾಗಿ ಬರಬಹುದಾದ 
ಸಂಭವ ಇರುವುದರಿಂದ ಮೊಬೈಲ್‌ ಹೋನುಗಳ ಮತ್ತು ಇಮೇಲ್‌ ಗಳ ಮೂಲಕ ಮಾತ್ರ ಪಲಿತಾಂಶವನ್ನು 
ವಿದ್ಯಾರ್ಥಿಗಳಿಗೆ ತಿಳಿಸಲು ಸೂಚಿಸಿದೆ, ಪಲಿತಾಂಶ ತಿಳಿಯಲು ಯಾವುದೇ ಕಾರಣಕ್ಕೂ ಕಾಲೇಜುಗಳ ಬಳಿ 
ವಿದ್ಯಾರ್ಥಿಗಳು ಬರಲು ಅವಕಾಶ ನೀಡಬಾರದೆಂದು ಈ ಮೂಲಕ ಮತ್ತೊಮ್ಮೆ ಎಚ್ಚರಿಸಿದೆ(ಹಸಿರು 
ವಲಯದಲ್ಲಿರುವ ಜಿಲ್ಲೆಗಳಲ್ಲಿಯೂ ಸಹ ಅವಕಾಶವಿರುವುದಿಲ್ಲ) 


ಮುಂದುವರಿದು," ಪ್ರಥಮ ಪ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ, 
ಕಾಲೇಜು ಹಂತದಲ್ಲಿಯೇ ಪೂರಕ ಪರೀಕ್ಷೆ ನಡೆಸುವ ಬಗ್ಗೆ ಮುಂದಿನ ದಿನಗಳಲ್ಲಿ ಇಲಾಖೆಯಿಂದ 
ತಿಳಿಸಲಾಗುವುದು. 


ಆದ್ದರಿಂದ, ಇನ್ನು ದ್ವಿತೀಯ ಪಿ ಯು ವಿದ್ಯಾರ್ಥಿಗಳ ದಾಖಲಾತಿಗೆ ಖುದ್ದಾಗಿ ಬರುವಂತೆ ಒತ್ತಾಯ 
ಮಾಡುವಂತಿಲ್ಲ, ದಾಖಲಾತಿ ಸಮಯದಲ್ಲಿ ವಿದ್ಯಾಧಿಗಳು ಒಟ್ಟಿಗೆ ಪೂರ್ಣ ಶುಲ್ಕ ಪಾಷತಿಸುವಂತೆ 
ಒತ್ತಾಯಿಸಬಾರದು, 


ಪೋಷಕರು ಶುಲ್ಪಗಳನ್ನು ಕಂತಿನ ಮೂಲಕ ನೀಡಲು ಇಚ್ಛಿಸಿದಲ್ಲಿ ಅದಕ್ಕೂ ಅವಕಾಶ ನೀಡಲು 
ಸೂಚಿಸಿದೆ. ಯಾವ ಪೋಷಕರು, ತಮ್ಮ ಮಕ್ಕಳ ಶುಲ್ಕವನ್ನು ಕಟ್ಟಲು ಅಸಹಾಯಕರಾಗಿರುತ್ತಾರೋ ಅಥವಾ 
ಸದ್ಯಕ್ಕೆ ತಮಗೆ ಸಾಧ್ಯವಿಲ್ಲವೆಂದು ನಿರಾಕರಿಸುತ್ತಾರೋ ಅಂತಹವರಿಂದ ಯಾವುದೇ ಕಾರಣಕ್ಕೂ ಶುಲ್ಕ ವಸೂಲು 
ಮಾಡುವ ಹಾಗಿಲ್ಲ ಒಂದು ವೇಳೆ ಶುಲ್ಕ ಕಟ್ಟಲು ಸಾಧ್ಯವಾಗದ ಪೋಷಕರ ಮೇಲೆ ಒತ್ತಡ ಹೇರುವುದರ ಕುರಿತು 
ದೂರುಗಳು ಬಂದಲ್ಲಿ ಅಂತಹ ಕಾಲೇಜುಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುವುದು. 


ಸರ್ಕಾರಿ ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು ಎಲ್ಲಾ ಶುಲ್ಕಗಳನ್ನು 2019-20ನೇ ಸಾಲಿನ 
ಇಲಾಖೆಯ ಶೈಕ್ಷಣಿಕ ಮತ್ತು ದಾಖಲಾತಿ ಮಾರ್ಗ ಸೂಚಿಯಲ್ಲಿ ತಿಳಿಸಿರುವಂತೆ ಪಡೆಯಲು ಸೂಚಿಸಿದೆ. 


x) 


ಕೋವಿಡ್‌ 19 ವೈರಸ್‌ ಹರಡುತ್ತಿರುವ ಹಿನ್ನಲೆಯಲ್ಲಿ ಕರ್ನಾಟಕ ರಾಜ್ಯದ್ಯಾಂತ ಲಾಕ್‌ ಡೌನ್‌ 
ಇರುವುದರಿಂದ ಪೋಷಕರು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಹಿನ್ನಲೆಯಲ್ಲಿ 2020-21ನೇ ಸಾಲಿಗೆ 
ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಯವರು ಯಾವುಧೇ ಶುಲ್ಕವನ್ನು ಹೆಚ್ಚಿಸದಿರಲು ಸೂಚಿಸಿದೆ. ಹಾಗೂ 
ಕಾಲೇಜು ಆಡಳಿತ ಮಂಡಳಿಯವರು ಕಳೆದ ಸಾಲಿನಲ್ಲಿ ಪಡೆದ ಶುಲ್ಕಕ್ಕಿಂತ ಕಡಿಮೆ ಶುಲ್ಕವನ್ನು ಪಡೆಯಲು 
ಇಚ್ಛಿಸಿದಲ್ಲಿ ಸಂಸ್ಥೆಯವರು ಸ್ವತಂತ್ರರಾಗಿರುತ್ತಾರೆ. ಖಾಸಗಿ ಅನುದಾನರಹಿತ ಪದವಿ ಪೂರ್ವ ಕಾಲೇಜುಗಳ 
ಬೋದನಾ ಶುಲ್ಕವನ್ನು ಸರ್ಕಾರಿ ಆದೇಶ ಸಂಖ್ಯೆ ಇಡಿ 3 ಪಿಜಿಸಿ 2019 ದಿನಾಂಕ 24-07-2019 ರಂತೆ ನಿಗದಿ 
ಪಡಿಸಿಕೊಳ್ಳುವುದು, ಉಳಿದೆಲ್ಲಾ ಶುಲ್ಪಗಳನ್ನು 2019-20ನೇ ಸಾಲಿನ ಶೈಕ್ಷಣಿಕ ಮತ್ತು ದಾಖಲಾತಿ ಮಾರ್ಗ 
ಸೂಚಿಯಲ್ಲಿ ತಿಳಿಸಿರುವಂತೆ ಪಡೆಯಲು ಸೂಚಿಸಿದೆ 


ಯಾವುದೇ ಗೊಂದಲಗಳು ಉಂಟಾಗದಂತೆ, ಸದರಿ ಕಾರ್ಯಗಳನ್ನು ನಿರ್ವಹಿಸಲು ಈ ಮೂಲಕ 
ರಾಜ್ಯದ ಎಲ್ಲಾ ಜಿಲ್ಲೆಗಳ ಉಪನಿರ್ದೇಶಕರಿಗೆ ಹಾಗೂ ಕಾಲೇಜುಗಳ ಪ್ರಾಂಶುಪಾಲರಿಗೆ ತಿಳಿಸಿದೆ. 


<M 
ನಿರ್ದೇಶಕ 


ಪದವಿ ಪೂರ್ವ ಶಿಕ್ಷಣ ಇಲಾಖೆ 


1) ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪ್ರೌಡ ಶಿಕ್ಷಣ ಬಹುಮಹಡಿ ಕಟ್ಟಡ ಬೆಂಗಳೂರು 
ಅವಗಾಹನೆಗಾಗಿ 

2) ರಾಜ್ಯದ ಎಲ್ಲಾ ಉಪನಿರ್ದೇಶಕರಿಗೆ ಈ ಬಗ್ಗೆ ವಿದ್ಯಾರ್ಥಿ ಸಮೂಹ ಮತ್ತು ಪೋಷಕರಿಗೆ ವ್ಯಾಪಕ ಪ್ರಚಾರ 
ನೀಡುವ ಸಂಬಂಧ _ 

3) ಇ ಆಡಳಿತ ವಿಭಾಗಕ್ಕೆ ಇಲಾಖೆಯ ಜಾಲತಾಣದಲ್ಲಿ ಅಳವಡಿಸಲು, 

4) ರಾಜ್ಯದ ಎಲ್ಲಾ ಪಪೂ ಶಿ ಕಾಲೇಜುಗಳ ಪ್ರಾಂಶುಪಾಲರಿಗೆ ಜಿಲ್ಲಾ ಉಪ ನಿರ್ದೇಶಕರ ಮೂಲಕ 

5) ಕಛೇರಿ ಪ್ರತಿ 


